ಕರ್ನಾಟಕ ವಿಧಾನ ಪರಿಷತು 


ಬಸ್ಸ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 152. 

ಸದಸ್ಯರ ಹೆಸರು ' : ಶ್ರೀ ಹೆಜ್‌.ಎಂ.ರೇವಣ್ಣಿ 
ಉತ್ತರಿಸಬೇಕಾದ ದಿವಾಂಕ : 16-07-2019 

ಉತ್ತರಿಸುವ ಸಚಿವರು ; ಮಾನ್ಯ ಜಲ ಸಂಪನ್ಮೂಲ ಸಚಿವರು 


ಕ್ರ ' . 
ವ್‌ ಪ್ರಶ್ನೆಗಳು } ಉತ್ತರಗಳು 


"ಆ ರಾಮನಗರ" ಜಿಲ್ಲೆ" ಮಾಗಡಿ ಹೌದು 
ತಾಲ್ಲೂಕಿನಲ್ಲಿ ಹಿಂದಿನ 
ಸರ್ಕಾರದಲ್ಲಿ ಶ್ರೀರಂಗ ಏತ| 
\ ನೀರಾವರಿ ಕಾಮಗಾರಿ 
| ಮಂಜೂರಾಗಿರುವುದು 

' | ಸರ್ಕಾರದ ಗಮನಕ್ಕೆ 
ಬಂದಿದೆಯೇ ;' 


ಆಈ ಾಮಗಾರೆಯು ಈಗ | ಸೆದರಿ ಪಾಸು ನಾಸ ನರ್ಷಾಣಕಾಮಗಾರಿ| 
ಯಾವ ಹಂತದಲ್ಲಿದೆ ; | ಅಂತಿಮ ಹಂತಕ್ಕೆ ಬಂದಿರುತ್ತದೆ. ಏತ ನೀರಾವರಿ ಯೋಜನೆ 
ಪೂರ್ಣಗೊಳ್ಳಲು ' ಎಷ್ಟು ಅವಶ್ಯ ಮೋಟಾರ್‌ ಮತ್ತು ಪಂಪ್‌ಗಳ ಬಳವಡಿಕೆ | 
| ಕಾಲಾವಕಾಶ ಬೇಕಾಗುತ್ತದೆ ; ಪೂರ್ಣಗೊಂಡಿರುತ್ತರ ವಿದ್ಯುತ್‌ ಸಬ್‌ಸ್ಟೇಷನ್‌ ಅಳವಡಿಸುವ 
ಕಾಮಗಾರಿ ಪ್ರಾಸಿಯಲ್ಲಿರುತ್ತದೆ. ಇದಲ ರೈಸಿಂಗ್‌ ಮೈನ್‌ 
37.50 ೬ಮೀ. _ ನೈಪ್‌ನಲ್ಲಿನ 13.50 ಕಿ.ಮೀ. ಉದ್ದದ ಪೈಪ್‌ 

| ಅಳವಡಿಕೆ ಕಾಮಗಾರಿ ಪೂರ್ಣಗೊಂಡಿರುತ್ತದೆ. ಭೂಸ್ಸಾಧೀನ 
| ಕಾರ್ಯ ಪ್ರಗತಿಯಲ್ಲಿದ್ದು, ಉಳಿಕೆ ಕಾಮಗಾನಿಯು | 
ಪೂರ್ಣಗೊಳ್ಳಲು ಡಿಸೆಂಬರ್‌ 2020 ರವರೆಗೆ ಸಮಯ 
ಬೇಕಾಗಿರುತ್ತದೆ. 


KY) 


ಸಾಗ ಸರ ಹಷಗಾರಿಸ ಈೊ2750 ಕೋಟಿಗಳು 
ಮಂಜೂರಾಗಿರುವ ಹಣವೆಷ್ಟು ; ಮಂಜೂರಾಗಿರುತ್ತದೆ. 


ಈ ಇದಕ್ಕೆ ಸಂಬಂಧಪಟ್ಟಂತೆ: ಸದರ ಪವನ ಮಾಗಡ `ತಾಲ್ಲೂಕಿನ್ಲಿ' 50-00 ಎಕರೆ- 
ಜಮೀನು ಭೂಸ್ಥಾಧೀನಪಡಿಸುವ ಗುಂಟೆ ಜಮೀನು ಬೇಕಾಗಿದ್ದು ಇದುವರೆಗೆ ನೇರ ಖರೀದಿ 
ಕೆಲಸ ಪೂರ್ಣಗೊಂಡಿದೆಯೇ ; | ಮೂಲಕ 10-14 ಎಕರೆ-ಗುಂಟಿ ಜಮೀನು ಭೂಸ್ಪಾಧೀನ 
ವಾಗಿರುತ್ತದೆ. ಉಳಿದ 39-26 ಗುಂಟೆ ಪ್ರದೇಶವನ್ನು 
ನೇರವಾಗಿ ಐರೀದಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ನಿಣಿಗಲ್‌ 
ತಾಲ್ಲೂಕಿನಲ್ಲಿ 22-26 ಎಕರೆ- ಗುಂಟೆ. ಜಮೀನು ಬೇಕಾಗಿದ್ದು 
ಭೂಸ್ಪಾಧೀನ ಪ್ರಿಯೆ ಜಾರಿಯಲ್ಲಿದೆ. 


ಘಫ'ಘಷಗಾರ 'ಸಾರನ್‌ಗೂಂಡೆ| ಸದರ ಯೋಜನೆ ಪ್ತಾಹುಗನನಷ ನಂತರ ಮಾಗಡಿ 
| ನಂತರ ಎಷ್ಟು ಕೆರೆಗಳಿಗೆ ನೀರು | ತಾಲ್ಲೂಕಿನ 66 ಕೆರೆಗಳಿಗೆ ಮತ್ತು ಕುಣಿಗಲ್‌ ತಾಲ್ಲೂಕಿನ 17 
\ ಬದಗಿಸಲ ಬಾಗುವುದು 9 ಕರೆಗಳಿಗೆ ಒಟ್ಟಾರೆ 8 ಕರೆಗಳಿಗೆ ಕುಡಿಯುವ ನೀರನ್ನು 
| K ಒದಗಿಸಲಾಗುವುದು 

” ಸ TENTS OO 


(ಡಸಿಶಿವಕುಮಾರ್‌) 
ಜಲ ಸಂಪನ್ಮೂಲ ಸಚಿವರು 


